RN 


ಕರ್ನಾಟಿಕ ವಿಧಾನ ಪರಿಷತ್ತು KAY ಮುಖ 


ಘ್‌ 


So 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 


214 | 
ಮಾನ್ಯ ಸದಸ್ಯರ ಹೆಸರು ಶ್ರೀ.ಅಲ್ಲಂ ವೀರಭದ್ರಷ್ಟ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ: 13.09.2021 


ಉತ್ತರಿಸುವ ಸಚಿವರು 


ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು 


oN 


ಪ್ರಶ್ನೆ 


ಉತ್ತರ 


le 
Gu 
[e) 


ಸರ್ಕಾರದ ಮುಂದೆ 14 ರಿಂದ 18 ವರ್ಷದ 
ಮಕ್ಕಳಿಗೆ ಕೋವಿಡ್‌-19 ಲಸಿಕೆ ಹಾಕುವ 
ಕಾರ್ಯಯೋಜನೆಯ ಪ್ರಸ್ತಾವನೆ. ಇದೆಯೇ: 


ಭಾರತ ಸರ್ಕಾರ ಕೋವಿಡ್‌-19 ಅಸಿಕಾಕರಣ ಕುರಿತಂತೆ 


Administration for Covid-19) ಮಾರ್ಗಸೂಚಿಯನ್ವಯ 
ಲಸಿಕಾಕರಣ ನಡೆಸಲಾಗುತ್ತಿದ್ದು, ಪ್ರಸ್ತುತ 18 ವರ್ಷ 
ಮೇಲ್ಬಟ್ಟಿವರಿಗೆ ಮಾತ್ರ ಲಸಿಕಾಕರಣ ನಡೆಸಲಾಗುತ್ತಿದೆ. 


ರಚಿಸಿರುವ NEGVAC (National Expert Group on Vaccine | 


ರಾಜ್ಯದ ಜನಸಂಖ್ಯೆಯಲ್ಲಿ ಶೇಕಡ 25 
ರಷ್ಟು ಮಕ್ಕಳಿದ್ದು, ಶಾಲಾ ಕಾಲೇಜುಗಳಿಗೆ 
ಹೋಗುವಂತ ಮಕ್ಕಳಲ್ಲಿ ಕೋವಿಡ್‌-19 
ವೈರಸ್‌ ಹರಡದಿರುವಂತ ಸರ್ಕಾರ 
ಸೈಗೊಳ್ಳಬಹುದಾದ ಕ್ರಮಗಳೇನು: 


ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ಮಕ್ಕಳಲ್ಲಿ 
ಕೋವಿಡ್‌-19 ವೈರಸ್‌ ಹರಡದಿರುವಂತೆ ಈಗಾಗಲೇ ಶಾಲಾ 
ಕಾಲೇಜುಗಳ ಭೋದಕ/ಭೋದಕೇತರ ಸಿಬ್ಬಂದಿಗಳಿಗೆ 
ಹಾಗೂ ವಿದ್ಯಾರ್ಥಿಗಳಿಗೆ ಲಸಿಕಾಕರಣ ನಡೆಸಲಾಗುತ್ತಿದೆ. 


* ಭೋದಕ/ಭೋದಕೇತರ ಸಿಬ್ಬಂದಿಗಳು ಒಟ್ಟು 419518 
ಇದ್ದು, ಇವರಲ್ಲಿ 07-09-2021ಕ್ಕೆ 417448 ಸಿಬ್ಬಂದಿ 
ಮೊದಲ/ ಡೋಸ್‌ ಪಡೆದಿರುತ್ತಾರೆ ಹಾಗೂ 187163 
ಸಿಬ್ಬಂದಿ 2ನೇ ಡೋಸ್‌ ಕೋವಿಡ್‌ ಲಸಿಕೆ ಪಡೆದಿರುತ್ತಾರೆ. 


ಪದವಿಪೂರ್ವ ಶಿಕ್ಷಕರು ಒಟ್ಟು 34545 ಇದ್ದು ದಿನಾಂಕ: 


16515 ಶಿಕ್ಷಕರು 2ನೇ ಡೋಸ್‌ ಪಡೆದಿರುತ್ತಾರೆ. 

* ಇದಲ್ಲದೇ ದಿನಾಂಕ: 25-08-2021ರಂದು ಶಾಲಾ 
ಭೋದಕ/ಭೋದಕೇತರ ಸಿಬ್ಬಂದಿ ಕುಟುಂಬದವರಿಗೆ 
ಕೋವಿಡ್‌-19 ಲಸಿಕಾಕರಣ ನಡೆಸಲು ಸೂಚನೆ 
ನೀಡಲಾಗಿರುತ್ತದೆ. 

* ದಿನಾಂಕ: 07-08-2021ರಂದು 9ನೇ ಮತ್ತು 10ನೇ ತರಗತಿ 

ಶಾಲಾ ಮಕ್ಕಳ ಪೋಷಕರಿಗೆ ಕೋವಿಡ್‌-19 ಅಲಸಿಕಾಕರಣ 

ನಡೆಸಲು ಎಲ್ಲಾ ಜಿಲ್ಲೆಗಳಿಗೆ ಸೂಚನೆ ನೀಡಲಾಗಿರುತ್ತದೆ. 


07-09-2021ಕೆ 31995 ಶಿಕ್ಷಕರು ಮೊದಲ ಡೋಸ್‌ ಹಾಗೂ |. 


18 ವರ್ಷ ಮೇಲ್ಬಟ್ಟ ಎಲ್ಲರಿಗೂ ಕೋವಿಡ್‌ |. 


18 ವರ್ಷ ಮೇಲ್ಪಟ್ಟ ಒಟ್ಟು 49 ತೋಟಿ 


-19 ಲಸಿಕೆ ಹಾಕಲು ಸರ್ಕಾರ ಕಾಲಮಿತಿ 
ನಿಗದಿಪಡಿಸಿಕೊಂಡಿದೆಯೇ: 


ಫಲಾನುಭವಿಗಳಿಗೆ 2 ಡೋಸ್‌ ಕೋವಿಡ್‌-19 ಲಸಿಕೆ 
ನೀಡಬೇಕಾಗಿದ್ದ, ರಾಜ್ಯದಲ್ಲಿ ದಿನಾಂಕ: 08-09-2021ರ 
ಅಂತ್ಯಕ್ಕೆ 18 ವರ್ಷ ಮೇಲ್ಪಟ್ಟ 34435476 (69.2%) 


(23.4%) ಫಲಾನುಭವಿಗಳಿಗೆ ಎರಡನೆಣೆಡೋಸ್‌ ಕೋವಿಡ್‌-19 
ಲಸಿಕಾಕರಣ ನಡೆಸಲಾಗಿದೆ. ಪ್ರತಿದಿನ ಸರಾಸರಿ 5 ಲಕ್ಷ 
ಫಲಾನುಭವಿಗಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. 
ಅದರೊಂದಿಗೆ ಪ್ರತಿ ಬುಧವಾರದಂದು ಲಸಿಕಾ ಮೇಳವನ್ನು 
ನಡೆಸಲಾಗುತ್ತಿದ್ದು, ಆದಷ್ಟು ಶೀಘ್ರವಾಗಿ ರಾಜ್ಯದ 18 ವರ್ಷ 
ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ನೀಡಲು 
ಕ್ರಮವಹಿಸಲಾಗುತ್ತಿದೆ. ಸ 


ಫಲಾನುಭವಿಗಳಿಗೆ ಮೊದಲನೇ ಡೋಸ್‌ ಹಾಗೂ 11662095: 


3ನೇ ಅಲೆಯ 


ಎದುರಿಸಲು ಲಸಿಕಾ 


ಯೋಜನೆಯನ್ನು 
ಕೈಗೊಳ್ಳಲು 


ಸಂಭವನೀಯತೆ 
ಅಭಿಯಾನ 
ಕ್ಲಿಪ್ರಗತಿಯಲ್ಲಿ 

- ಹಾಕಿಕೊಂಡಿರುವ 
ಸಾರ್ಯಕ್ರಮಗಳೇನಮು? - 


ಸ್‌ 


po 


ಸಂಭಾವ್ಯ ಮೂರನೇ ಅಲೆಯಿಂದ ಜನರನ್ನು ರಕ್ಷಿಸಲು 
ಲಸಿಕಾಕರಣವನ್ನು ತೀವ್ರಗೊಳಿಸಲು ಕ್ರಮವಹಿಸಲಾಗಿದೆ. 


* ರಾಜ್ಯದಲ್ಲಿ ಪ್ರತಿ ದಿನ 5 ರಿಂದ 6 ಲಕ್ಷ ಲಸಿಕಾ ಡೋಸ್‌ 
ಗಳನ್ನು ನೀಡುವ ಗುರಿಯನ್ನು ಹೊಂದಿದೆ. 

ಪ್ರತಿ ಬುಧವಾರದಂದು ಲಸಿಕಾ ಮೇಳವನ್ನು 
ನಡೆಸಲಾಗುತ್ತಿದೆ. ಸದರಿ ಮೇಳದಲ್ಲಿ 10 ರಿಂದ 12 ಲಕ್ಷ 
ಲಸಿಕಾ ಡೋಸ್‌ ಗಳನ್ನು ಅರ್ಹ ಫಲಾನುಭವಿಗಳಿಗೆ 
ನೀಡುವ ಗುರಿಯನ್ನು ರಾಜ್ಯವು ಹೊಂದಿದೆ. 

ಎರಡನೇ ಡೋಸ್‌ಗೆ ಬಾಕಿಯಿರುವ ಫಲಾನುಭವಿಗಳ | 
ಲಸಿಕಾಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. 
ಎರಡನೇ ಡೋಸ್‌ಗೆ ಬಾಕಿಯಿರುವ ಫಲಾನುಭವಿಗಳ 
ಪಟ್ಟಿಯನ್ನು ಜಿಲ್ಲೆಗಳಿಗೆ ಪ್ರತಿದಿನ ಇ-ಮೇಲ್‌ ಮೂಲಕ 
ಕಳುಹಿಸಲಾಗುತ್ತಿದೆ. ಸದರಿ ಪಟ್ಟಿಯಂತೆ ಜಿಲ್ಲೆಗಳಲ್ಲಿ 
ಫಲಾನುಭವಿಗಳಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ 
ಲಸಿಕೆ ಹಾಕಿಸಿಕೊಳ್ಳಲು ತಿಳಿಸಲಾಗುತ್ತಿದೆ. 

ಅರ್ಹ ಫಲಾನುಭವಿಗಳನ್ನು ಸಜ್ಜುಗೊಳಿಸಲು 
ಪಂಚಾಯಿತಿ ಮಟ್ಟದಲ್ಲಿನ ಗ್ರಾಮ ಪಂಚಾಯಿತಿ | 
ಕಾರ್ಯಪಡೆಯನ್ನು ಬಳಸಿಕೊಳ್ಳಲಾಗುತ್ತಿದೆ. 

ರಾಜ್ಯದ ಸರಾಸರಿ ಪ್ರಗತಿಗಿಂತ ಕಡಿಮೆ ಪುಗತಿ 
ಹೊಂದಿರುವ ಜಿಲ್ಲೆಗಳಿಗೆ ದೈನಂದಿನ ಗುರಿಯನ್ನು 
ನಿಗದಿಪಡಿಸಲಾಗಿದೆ. 

ಕೋವಿಡ್‌-19 ಪಾಸಿಟಿವಿಟಿ ದರ ಹೆಚ್ಚಿರುವ ಜಿಲ್ಲೆಗಳಿಗೆ 
ಆದ್ಯತೆ ಮೇರೆಗೆ ಹೆಚ್ಚಿನ ಪ್ರಮಾಣದ ಲಸಿಕೆಗಳನ್ನು 
ಪೂರೈಸಲಾಗಿದೆ: 

ಗಡಿ ಜಿಲ್ಲೆಗಳಿಗೆ ಆದ್ಯತೆ ಮೇರೆಗೆ ಹೆಚ್ಚಿನ ಪ್ರಮಾಣದ 
ಲಸಿಕೆಗಳನ್ನು ಪೂರೈಸಲಾಗಿದೆ. ಹಾಗೂ ಗಡಿಭಾಗದ 20 
ಕಿ.ಮೀ -ಪರಿಧಿಯೊಳಗಿನ ಗ್ರಾಮಗಳ "ಎಲ್ಲಾ ಸಿಅರ್ಹ 
ಫಲಾನುಭವಿಗಳಿಗೆ ಶೇ.10 ಲಸಿಕಾಕರಣ ಹೆರಿದಲು 
'ಕ್ರಮಕ್ಸೆಗೊಳ್ಳಲಾಗುತ್ತಿದೆ. 


[2 


[2 


|» ಲಸಿಕೆಗಳ ಸರಬರಾಜು ಪ್ರಮಾಣವನ್ನು ಹೆಚ್ಚಿಸಲು 


- ಭಾರತ ಸರ್ಕಾರವನ್ನು ಕೋರಲಾಗಿದೆ. 


ಸಲಖ್ಯೆ:ಆಕುಕ 90 ಎಸ್‌ಎಲಎಂ೦ 2021 


KA 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕಣ ಸಚಿವರು 


